ಕರ್ನಾಟಕ ಸರ್ಕಾರ 
(ಕೃಷಿ ಇಲಾಖೆ) 


ಸಂಖ್ಯೆ: ಎಲ್‌ಎಕ್ಕೂ /823/2024 ಕೃಷಿ ಆಯುಕ್ತರ ಕಾರ್ಯಾಲಯ 
ಶೇಷಾದ್ರಿ ರಸ್ತೆ, ಬೆ೦ಗಳೂರು-01 
ದಿನಾ೦ಕ: 18-07-2024 


ಗೆ 
ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ, 
ಬಹುಮಹಡಿಗಳ ಕಟ್ಟಿಡ, 
ಬೆ೦ಗಳೂರು. 

ಮಾನ್ಯರೇ, 


ವಿಷಯ: ಶ್ರೀ ಕೃಷ್ಣನಾಯಕ (ಹಡಗಲಿ) ವಿಧಾನ ಸಭೆ ಸದಸ್ಯರು ರವರ 
ಚುಕ್ಕೆ ರಹಿತ ಪ್ರಶ್ನೆಗೆ ಉತ್ತರ ಸಲ್ಲಿಸುವ ಕುರಿತು. 

ಉಲ್ಲೇಖ: ಪ್ರ.ಸಲ೦: ಪ್ರಶಾವಿಸ/16ನೇವಿಸ/4ನೇಅ /ಪ್ರ.ಸ೦.823/2024 
ದಿನಾ೦ಕ:10.07.2024. 


ತೇರ್ಸ್‌ 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಶ್ರೀ ಕೃಷ್ಣನಾಯಕ (ಹಡಗಲಿ) ಮಾನ್ಯ 
ವಿಧಾನ ಸಭೆ ಸದಸ್ಯರು ಕೇಳಿರುವ ಚುಕ್ಕೆ ರಹಿತ ಪ್ರ.ಸ೦:823 ಕ್ಕ ಉತ್ತರವನ್ನು ಸಿದ್ಧ ಪಡಿಸಿ 
ಮುಂದಿನ ಕ್ರಮಕ್ಕಾಗಿ ಸಲ್ಲಿಸಿದೆ. 


ಲಗತ್ತು: ಪ್ರ.ಸಂ: 823 ಉತ್ತರದ ಪ್ರತಿಗಳು. 


ತಮ್ಮ ವಿಶ್ಥಾಸಿ, 


ಕೃಷಿ ಶಕರು 


ಕರ್ನಾಟಕ ವಿಧಾನಸಭೆ 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ: 


823 


ಪ್ರಶ್ನೆ ಕೇಳಿರುವವರು: 


ಶ್ರೀ ಕೃಷ್ಣನಾಯಕ (ಹಡಗಲಿ) 


ಉತ್ತರಿಸಬೇಕಾದ ದಿನಾಂಕ: 


24.07.2024 


ಉತ್ತರಿಸಬೇಕಾದವರು: 


ಮಾನ್ಯ ಕೃಷಿ ಸಚಿವರು. 


ಕ್ರ.ಸ೦. 


ಪ್ರಶ್ನೆ 


ಉತ್ತರ 


ಪ್ರಸಕ್ತ ಸಾಲಿನಲ್ಲಿ ಹೂವಿನಹಡಗಲಿ 
ವಿಧಾನಸಭಾ ವ್ಯಾಪ್ತಿಯಲ್ಲಿ ಕೃಷಿ 
ಇಲಾಖೆಯಿಂದ ಬಿತ್ತನೆ ಬೀಜ ವಿತರಣೆ 
ಮಾಡಲಾಗಿದೆ; 


ಆ) 


ವಿತರಣೆ ಮಾಡಲಾದ ಬಿತ್ತನೆ ಬೀಜದಲ್ಲಿ 
ಎಲ್ಲಾ ಬೀಜಗಳು 
ಮೊಳಕೆಯೊಡೆದಿದೆಯಾ; 
ಮೊಳಕೆಯೊಡೆಯದೇ ಇರುವ ಕುರಿತು 
ರೈತರಿಂದ ದೂರುಗಳಾಗಲೀ ಹಾಗೂ 
ಮಾಹಿತಿಯಾಗಲೀ 
ಸಂಗ್ರಹಿಸಲಾಗಿಡೆಯಾ; ಹಾಗಿದ್ದಲ್ಲಿ, 
ಎಷ್ಟು ರೈತರುಗಳಿಗೆ ಪುನಃ ಬಿತ್ತನೆ ಬೀಜ 
ವಿತರಣೆ ಮಾಡಲಾಗಿದೆ? (ರೈತವಾರು 
ಮಾಹಿತಿ ನೀಡುವುದು) 


ಹೌದು, ಪ್ರಸಕ್ತ ಸಾಲಿನಲ್ಲಿ ಹೂವಿನಹಡಗಲಿ 
ವಿಧಾನಸಭಾ ವ್ಯಾಪ್ತಿಯಲ್ಲಿ ಕೃಷಿ ಇಲಾಖೆಯಿಂದ 
ಬಿತ್ತನೆ ಬೀಜ ವಿತರಣೆ ಕಾರ್ಯ ಪ್ರಾರಂಭಿಸಲಾಗಿದೆ. 


ಹೌದು, ಕೃಷಿ ಇಲಾಖಾ ವತಿಯಿಂದ ರೈತ ಸಂಪರ್ಕ 
ಕೇಂದ್ರಗಳಲ್ಲಿ ವಿತರಣೆ ಮಾಡಲಾದ ಎಲ್ಲಾ ಬಿತ್ತನೆ 
ಬೀಜಗಳು ಮೊಳಕೆಯೊಡೆದಿರುತ್‌ತವೆ ಹಾಗೂ 
ರೈತರಿಂದ ಯಾವುದೇ ದೂರುಗಳು 
ಬಂದಿರುವುದಿಲ್ಲ. 


ಇ) 


ಹೂವಿನಹಡಗಲಿ 
ಸಹಾಯಕ ಕ್ಷೇತ್ರ... ನಿರ್ದೇಶಕರ 
ಕಛೇರಿಯ ಕಟ್ಟಡವು 
ಶೀಥಿಲಾವಸ್ಥೆಯಲ್ಲಿರುವುದರಿ೦ದ ಬೇರೆ 
ಕಟ್ಟಡದಲ್ಲಿ. ಈ ಕಛೇರಿಯನ್ನು 
ನಡೆಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, ಯಾವ 
ಕ್ರಮ ಕೈಗೊಳ್ಳಲಾಗಿದೆ; (ಮಾಯಿತಿ 
ನೀಡುವುದು) 


ಪಟ್ಟಣದಲ್ಲಿ 


ಸಹಾಯಕ ಕೃಷಿ ನಿರ್ದೇಶಕರು, ಹೂವಿನಹಡಗಲಿ 
ಕಛೇರಿಯ ಹೊಸ ಕಟ್ಟಡ ನಿರ್ಮಾಣಕ್ಕಾಗಿ 
ಅನುದಾನ ಬಿಡುಗಡೆಗಾಗಿ 2024-25 ನೇ ಸಾಲಿನ 
ಜಿಲ್ಲಾ ಪಂಚಾಯತ್‌ ಕ್ರಿಯಾ ಯೋಜನೆಯಲ್ಲಿ 
ಮುಖ್ಯಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ 
ಪಂಚಾಯತ್‌, ವಿಜಯನಗರ ಇವರಿಗೆ ಸಹಾಯಕ 
ಕಾರ್ಯಪಾಲಕ ಅಭಿಯಂತರು, 
ಲೋಕೋಪಯೋಗಿ ಇಲಾಖೆ ಉಪವಿಭಾಗ 
ಹಡಗಲಿರವರು ಅನುಮೋದನೆಗೊಳಿಸಿ ನೀಡಿರುವ 
ಲೈನ್‌ ಎಸ್ಟಿಮೇಟ್‌ ಮತ್ತು ನೀಲಿ ನಕ್ಕೆ 
ಪ್ರತಿಯೊಂದಿಗೆ ಸಲ್ಲಿಸಲಾಗಿತ್ತು. ಅದರಂತೆ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ 


ಪಂಚಾಯತ್‌, ವಿಜಯನಗರ ಇವರ ಪತ್ರ ಸಂ: 
ಜಿಪಂವಿ/ಯೋವಿ/ವಾಕಯೋ(/2023-24 (23134) 
ದಿನಾ೦ಕ: 26.12.2023 ರ ಪ್ರಕಾರ 2024-25 ನೇ 
ಸಾಲಿನ ವಾರ್ಷಿಕ ಕರಡು ಯೋಜನೆಯಲ್ಲಿ 
ವಿಜಯನಗರ ಜಿಲ್ಲೆಯ ಇಲಾಖಾವಾರು ಪ್ರಸ್ತಾಪಿತ 
ಕಟ್ಟಡಗಳ ಕಾಮಗಾರಿಗಳ Line Estimate ನಂತೆ 
ಅನುದಾನ ಒದಗಿಸುವ ಬಗ್ಗೆ ಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ (ಪ್ರತಿ ಲಗತ್ತಿಸಿದೆ. ಆದರೆ 
ಇಲ್ಲಿಯವರೆಗೆ ಸದರಿ ಕಾಮಗಾರಿಗೆ ಅನುದಾನ 
ಬಿಡುಗಡೆಯಾಗಿರುವುದಿಲ್ಲ. 


ಈ) 


ಈ ಹಿಂದಿನ ಮೂರು ವರ್ಷಗಳಿಂದ 
ವಿವಿಧ ಯೋಜನೆಗಳ ಲೆಕ್ಕ 
ಶೀರ್ಷಿಕೆಯಡಿ ಎಷ್ಟು ಅನುದಾನ 
ಬಿಡುಗಡೆಯಾಗಿದೆ? (ಸಂಪೂರ್ಣ 
ಮಾಹಿತಿ ನೀಡುವುದು) 


2021-22, 2022-23 ಮತ್ತು 2023-24 ನೇ 
ಸಾಲುಗಳಲ್ಲಿ ಹೂವಿನಹಡಗಲಿ ವಿಧಾನಸಭಾ 
ಕ್ಷೇತ್ರಕ್ಕೆ. ನಿಗದಿಪಡಿಸಿರುವ ವಾರ್ಷಿಕ ಗುರಿ, 
ಬಿಡುಗಡೆಯಾದ ಅನುದಾನ ಹಾಗೂ ವೆಚ್ಚದ 
ವಿವರಗಳನ್ನು ಕ್ರಮವಾಗಿ ಅನುಬಂಧ 1, 2 ಮತ್ತು 
3 ರಲ್ಲಿ ನೀಡಲಾಗಿದೆ. 


Js 
ಕೃಷಿ ನಿರ ಶಕರು 


3% 


ಅನುಬಂಧ 1 


2021-22ನೇ ಸಾಲಿನಲ್ಲಿ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಸದರಿ ಯೋಜನೆಗಳಡಿ 
ಬಿಡುಗಡೆಯಾದ ಅನುದಾನದ ವಿವರ (ರೂ.ಲಕ್ಷಗಳಲ್ಲಿ) 


3 ಕೃಷಿ ವಿಸ್ತರಣೆ ಉಪ ಅಭಿಯಾನ (SMAE)-2401-00-109-0-34 


ಕ ವಾರ್ಷಿಕ 
ಜದ ಯೋಜನೆ ಮತ್ತು ಲೆಕ್ಕ ಶೀರ್ಷಿಕೆ ಗುರಿ ಬಿಡುಗಡೆ ವೆಚ್ಚ 
| ರಾಜ್ಯವಲಯ ಯೋಜನೆಗಳು | 
1 [ಕೃಷಿ ಆಯುಕ್ತಾಲಯ (2401-00-001-1-01) 8.33 8.33 8.33 
ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು 
2 |ಉಪ ಯೋಜನೆ ಕಾಯ್ದೆ 2013ರಡಿ ಬಳಕೆಯಾಗದೆ ಇರುವ RAT 7.17 7.16 
ಮೊತ್ತ (2401-00-001-1-75) 
ಕೃಷಿ ಪರಿಕರಗಳು ಮತ್ತು ಗುಣಮಟ್ಟಿ ನಿಯಂತ್ರಣ 
3 | MS ್ರ 
(1101-00-103-0-15) § 290.41 290.41 290.41 
4 [ಕೃಷಿ ವಿಸ್ತರಣೆ ಮತ್ತು ತರಬೇತಿ (2401-00-109-0-21) 7.69 7.69 7.69 
5 ಬಿಮೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ (2401-00-110-0- 6.48 648 6.48 
ರಾಜ್ಯ ವಲಯ ಯೋಜನೆಗಳ ಒಟ್ಟು 320.07 320.07 320.06 
n (ಜಿಲ್ಲಾ ಪಂಚಾಯತ್‌ ಕಾರ್ಯಕ್ರಮಗಳು 
m (ಕೇಂದ್ರ ಪುರಸ್ಕೃತ ಯೋಜನೆಗಳು 
| |ರಾಷ್ಟ್ರೀಯ ಆಹಾರ ಸುರಕ್ಷತೆ ಮಿಶನ್‌ 
(2401-00-102-0-08) 93.93 93.93 93.93 
2 pe ಸೂಕ್ತ ನೀರಾವರಿ ಯೋಜನೆ (2401- 266.42 266.42 266.42 
-108-1-15) 
16.25 16.25 16.24 


ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ (SMAM)-2401-00- 
113-0-02 


5 (ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ 
2401-00-800-1-57) 


ಕೇಂದ್ರ ಪುರಸ್ಕೃತ ಯೋಜನೆಗಳು - ಒಟ್ಟು 
| ಎಲ್ಲಾ ಒಟ್ಟು 


ಕೃಷಿ ರು 


1 


w 


ಅನುಬಂಧ 2 


2022-23ನೇ ಸಾಲಿನಲ್ಲಿ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಸದರಿ ಯೋಜನೆಗಳಡಿ 
ಬಿಡುಗಡೆಯಾದ ಅನುದಾನದ ವಿವರ (ರೂ.ಲಕ್ಷಗಳಲ್ಲಿ) 


ಕ್ರ ವಾರ್ಷಿಕ 
ಚ ಯೋಜನೆ ಮತ್ತು ಲೆಕ್ಕ ಶೀರ್ಷಿಕೆ ರಿಕ ಬಿಡುಗಡೆ ವೆಚ್ಚ 
1 |ರಾಜ್ಯವಲಯ ಯೋಜನೆಗಳು 
ಕೃಷಿ ಆಯುಕ್ತಾಲಯ (2401-00-001-1-01) 14,41 14.41 14.41 
ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ 
2 | ಯೋಜನೆ ಕಾಯ್ದೆ 2013ರಡಿ ಬಳಕೆಯಾಗದೆ ಇರುವ ಮೊತ್ತ 0.00 0.00 0.00 
(2401-00-001 -1-75) 
ಕೃಷಿ ಪರಿಕರಗಳು ಮತ್ತು ಗುಣಮಟ್ಟ ನಿಯಂತ್ರಣ 
3 Ko) ಲ ಟಿ ಶ್ರ 
ಇ ಟಿ 29508 | 205.08 295.08 
4 ಕೃಷಿ ವಿಸ್ತರಣೆ ಮತ್ತು ತರಬೇತಿ (2401-00-109-0-21) 0.86 0.88 0.86 
5 ಬೆಳೆ ವಿಮ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ (2401-00-110-0-07) | 3.41 3.41 3.41 
| ವಲಯ ಯೋಜನೆಗಳ ಒಟ್ಟು 313.76 313.76 313.76 
॥ (ಜಿಲ್ಲಾ ವಲಯ ಯೋಜನೆಗಳ ಒಟ್ಟು 
wm (ಕೇಂದ್ರ ಪುರಸ್ಕೃತ ಯೋಜನೆಗಳು 
| (ರಾಷ್ಟ್ರೀಯ ಆಹಾರ ಸುರಕ್ಷತೆ ಮಿಶನ್‌ 
(2401-00-102-0-08) & (2401-00-102-0-09) 11 10114 161/16 
2 ಆ ಪ್ಚ ಟ್‌ ್‌್‌್‌ ಸೂಕ್ಷ್ಮ ನೀರಾವರಿ ಯೋಜನೆ (2401-00- 22337 223.37 219.54 
3 (ಕೃಷಿ ವಿಸ್ತರಣೆ ಉಪ ಅಭಿಯಾನ (81448)-(2401-00-109-0-34) & (2401- 
ಸಷ ಖಿನ್ನ 16.40 16.40 16.39 
ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ (SMAM)-(2401-00-113- 
4 ' 
0-02) & (2401-00-113-0-03) 14154 13:09 13:96 
ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ (NMEO) (2401-00-114-0- 
01) £(2401-00-114-0-06) 29 ೭4 
ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ 
(2401-00-800-1-57) & (2401-00-800-1-73) 8.67 887 0 
ಕೇಂದ್ರ ಪುರಸ್ಕೃತ ಯೋಜನೆಗಳು - ಒಟ್ಟು 505.89 | 505.89 501.75 
ಎಲ್ಲಾ ಒಟ್ಟು 819.65 819.65 815.51 
ಕೃಷಿ 


ಅನುಬ೦ಧ 3 


2023-24 ನೇ ಸಾಲಿನಲ್ಲಿ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಸದರಿ ಯೋಜನೆಗಳಡಿ 
ಬಿಡುಗಡೆಯಾದ ಅನುದಾನದ ವಿವರ (ರೂ.ಲಕಗಳಲ್ಲಿ) 


ಕ್ರ. ವಾರ್ಷಿಕ 
ನತ ಯೋಜನೆ ಗುರಿ panied ವೆಚ್ಚ 
| [ರಾಜ್ಯ ವಲಯ ಯೋಜನೆಗಳು 
ಇ ಕೃಷಿ ಆಯುಕ್ತಾಲಯ 2401-00-001-1-01 Wy 21.07 21.07 21.07 
ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು 
2 |ಉಪ ಯೋಜನೆ ಕಾಯ್ದೆ 2013ರಡಿ ಬಳಕೆಯಾಗದೆ ಇರುವ 0.00 0.00 0.00 
|ಮೊತ್ತೆ 2401-00-001-1-75 _ ಕ 
ಶನ pe 3 ಗಿಂ 
3 ಪರಿಕರಗಳು & ಗುಣಮಟ್ಟ ನಿಯಂತ್ರಣ 2401-00-103-0 ತ್ರ BiG ಜ್‌ 
ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ 2401-00-104-0-12 ಥಾ K 
4 ಕಾರ್ಯಕ್ರಮಗಳು § 3.09 3.09 3.09 
5 |ಬೆಳೆಸಮೀಕ್ಲೆ 2401-00-111-0-10 3.18 3.18 3.18 
6 ಕೃಷಿ ಭಾಗ್ಯ 2401-00-102-0-27 69.35 g £8.35 69.35 
ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ರಾಜ್ಯದ 
7 ಹೆಚ್ಚುವರಿ ಪಾಲಿನ ಅನುದಾನ 2401-00-108-1-15 ಓಟ ಜಿ ಜೂ 
ರಾಜ್ಯವಲಯ ಯೋಜನೆಗಳ - ಒಟ್ಟು 742.92 742.92 742.92 
1 ಜಿಲ್ಲಾ ಪ೦ಚಾಯತ್‌ ಕಾರ್ಯಕ್ರಮಗಳ ಒಟ್ಟು 2401-00- 
196-1-01 & 2401-00-197-1-01 ೨, 
Il |ಕೇ೦ದ್ರ ಪುರಸ್ಕೃತ ಯೋಜನೆಗಳು 
ರಾಷ್ಟ್ರೀಯ ಆಹಾರ ಸುರಕ್ಷತೆ ಮಿಷನ್‌ (NFSM) 2401-00-102- 
1 0-08 & 2401-00-102-0-09 187.69 187.69 187.69 
ಕುಷಿ ವಿಸ್ತರಣೆ ಉಪ ಅಭಿಯಾನ (SMAE) 2401-00-109-0-34 
ee Wi 13.60 13.60 13.59 
ಕೃಷಿ ಯಾಂತ್ರೀಕರಣ ಉಪ ಅಭಿಯಾನ (SMAM) 2401-00- 
3 [113-0-02 8 2401-00-113-0-03 Kl alll Ala 
ರಾಷ್ಟ್ರೀಯ ಖಾದ್ಯತೈಲ ಅಭಿಯಾನ-ಎಣ್ಣೆಕಾಳು (NMEO- 
ಬ oilseeds) 2401-00-114-0-01 & 2401-00-114-0-06 ಕ 8 438 
ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ (RKVY) 2401-00-800-1- 
3 57 & 2401-00-800-1-73 lg Wl Ws 
ಮಣ್ಣಿನ ಫಲವತ್ತತೆಯ ಯೋಜನೆ 2402-00-101-0-03 & 
6 |2402-00-101-0-04 ತ bia bag 
ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅನುದಾನ 
ನ 331.19 331.19 331.19 
ಕೇ೦ದ್ರ ಪುರಸ್ಕೃತ ಯೋಜನೆಗಳು - ಒಟ್ಟು 758.13 758.13 756.03 
ಎಲ್ಲಾ ಯೋಜನೆಗಳ ಒಟ್ಟು 1501.05 | 1501.05 | 1498.96 | 
ಕೃಷಿ ೨ 


Office of the Chief Executive officer 
ZillaPanchayathVijayanagara District 
DC Office Building 

T.B Dam Road Hospet-583225 


ದಿಸಾ೦ಕ:26-12-2023 


ಇವರಿಗೆ 
1) ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, 
ಯೋಜನೆ ಕಾರ್ಯಕ್ರಮ ಸಂಯೋಜನೆ & ಸಾಂಖ್ಯಿಕ ಇಲಾಖೆ, 
ಬಹುಮಹಡಿ ಕಟ್ಟಡ, 7ನೇ ಮಹಡಿ 
ಬೆ೦ಗಳೂರು. 


2 ಮಾನ್ಯ ವಿಶೇಷಾಧಿಕಾರಿಗಳು (ಜಿ.ಪಂ) 
ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು, 
ಆರ್ಥಿಕ ಇಲಾಖೆ, 
ವಿಧಾನ ಸೌಧ, 
ಬೆ೦ಗಳೂರು. 


ಮಾನ್ಯರೇ, 


ವಿಷಯ: 2024-25ನೇ ಸಾಲಿನ ವಾರ್ಷಿಕ ಕರಡು ಯೋಜನೆಯಲ್ಲಿ ವಿಜಯನಗರ ಜಿಲ್ಲೆಯ 
ಇಲಾಖಾವಾರು ಪ್ರಸ್ತಾಪಿತ ಕಟ್ಟಿಡ ಕಾಮಗಾರಿಗಳ ೧ Estimate ಸಂತೆ ಅನುದಾನ 
ಒದಗಿಸುವ ಬಗ್ಗೆ. 


ಉಲ್ಲೇಖ: 1) ಜಿಲ್ಲಾ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣಾಧಿಕಾರಿಗಳು, ವಿಜಯನಗರ ಇವರ ಪತ್ರ ಸಂ: 
ಅಭಿವೃದ್ಧಿ/2023-24, ದಿನಾ೦ಕ:21-12-2023. 
2 ಜ೦ಟಿ ಕೃಷಿ ನಿರ್ದೇಶಕರು, ವಿಜಯನಗರ ಇವರ ಪತ್ರ ಸಂ: ಜಕ್ಕವೀ.ವಿನ/ಸಿ/306/2023-24, 
ದಿನಾ೦ಕ:19-12-2023. 
3) ಉಪ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, ವಿಜಯನಗರ ne Estimate 
4) ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಪಂ.ರಾ.ಇಂ.ಉಪವಿಭಾಗ, ಹೊಸಪೇಟಿ, 
ಇವರ Line Estimate. 


MEAN 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, 2024-25ನೇ ಸಾಲಿನ ವಾರ್ಷಿಕ ಕರಡು ಯೋಜನೆಯಲ್ಲಿ 
ವಿಜಯನಗರ ಜಿಲ್ಲೆಯ ಇಲಾಖಾವಾರು ಪ್ರಸ್ತಾಪಿತ ಕಟ್ಟಡ ಕಾಮಗಾರಿಗಳ [1 5೫7೩ ಪ್ರತಿಯನ್ನು ಈ ಪತ್ರಕ್ಕೆ 
ಲಗತ್ತಿಸುತ್ತಾ ಸದರಿ ಅಂದಾಜು ಪ್ರತಿಯಂತೆ 2024-25ನೇ ಸಾಲಿನ ಅಯವ್ಯಯದಲ್ಲಿ ಅನುದಾನವನ್ನು 
ಒದಗಿಸುವಂತೆ ಕೋರಿದೆ. 


ಅಂದಾಜು 
ಮೊತ್ತ 
(ರೂ.ಲಕ್ಷಗಳಲ್ಲಿ) 


ಲೆಕ್ಕ ಶೀರ್ಷಿಕೆ ಕಾಮಗಾರಿಯ ವಿವರ 


ನೂತನವಾಗಿ 
ಸೃಜನೆಯಾಗಿರುವ 
ವಿಜಯನಗರ ಜಿಲ್ಲೆಯಲ್ಲಿ 
ಜಿಲ್ಲಾ ಔಷಧ ಉಗ್ರಾಣ 
ವಿರ್ಮಾಣ ಕಾಮಗಾರಿ 
ಸಹಾಯಕ ಕೃಷಿ ನಿರ್ದೇಶಕರು, 
ಹಡಗಲಿ ಕಛೇರಿ ಹೊಸ ಕಟ್ಟಡ 
ನಿರ್ಮಾಣ 

ನೂತನವಾಗಿ 
ಸೃಜನೆಯಾಗಿರುವ 
ವಿಜಯನಗರ ಜಿಲ್ಲೆಯ 
ಹೊಸಪೇಟಯಲ್ಲಿ ಜಿಲ್ಲಾ 
ಮಟ್ಟಿದ ತೋಟಗಾರಿಕೆ ಕಟ್ಟಡ 
ನಿರ್ಮಾಣ 


4210-00-101-0-39-140 


2435-00-101-0-33-140 


110.00 


ತೋಟಗಾರಿಕೆ ಇಲಾಖೆ 2435-00-101-0-32-140 


ಇಲಾಖೆ 


ಲೆಕ್ಕ ಶೀರ್ಷಿಕೆ 


ಕಾಮಗಾರಿಯ ವಿವರ 


ಅಂದಾಜು 
ಮೊತ್ತ 
(ರೂ.ಲಕ್ಷಗಳಲ್ಲಿ) 


ಜಿಲ್ಲಾ ಪ೦ಚಾಯತ್‌ 


2515-00-101-0-29 -140 


ಲಗತ್ತು: ಉಲ್ಲೇಖ (1) ರಿಂದ (4) ರ Line Estimates 


ಪ್ರತಿಯನ್ನು 


ಯೋಜನಾ ಇಲಾಖೆ, ಬೆಂಗಳೂರು ಮಾಹಿತಿಗಾಗಿ ಸಲ್ಲಿಸಿದೆ. 


ಜಿಲ್ಲಾಧಿಕಾರಿಗಳ ಕಛೇರಿ 
ಆವರಣದಲ್ಲಿ ಜಿಲ್ಲಾ 
ಪಂಚಾಯತಿ 2 ಗ್ರೂಪ್‌ - ಎ 
ಅಧಿಕಾರಿಗಳ ವಸತಿ ಗೃಹ 
ನಿರ್ಮಾಣ ರೂ.120.00 ಲಕ್ಷ 


120.00 


ತಾಲ್ಲೂಕು ಪಂಚಾಯತಿ 
ಹೊಸಪೇಟೆ ಇವರ 
ಅಧೀನದಲ್ಲಿರುವ ನಿವೇಶನದಲ್ಲಿ 
ಜಲ್ಲಾ ಪಂಚಾಯತಿ/ತಾಲೂಕು 
ಪಂಚಾಯತಿ ಗ್ರೂಪ್‌ -ಎ/ಬಿ/ಸಿ 
ವರ್ಗದ ಅಧಿಕಾರಿ/ 
ಸಿಬ್ಬಂದಿಯವರಿಗೆ ಜಿ.2 
ಮಾದರಿಯಲ್ಲಿ 21 ವಸತಿ 
ಗೃಹಗಳ ನಿರ್ಮಾಣ 

ರೂ.300.00 ಲಕ್ಷ 


300.00 


ಕಾರ್ಯನಿರ್ವಾಹಕ 
ಅಭಿಯಂತರರು, 
ಪಂ.ರಾ.ಇ೦.ವಿಭಾಗ, 
ವಿಜಯನಗರ ವಿಭಾಗ ಕಛೇರಿ 
ಕಟ್ಟಡ ನಿರ್ಮಾಣ 
ರೂ.200.00 ಲಕ್ಷ 
ಕಾರ್ಯನಿರ್ವಾಹಕ 
ಅಭಿಯಂತರರು, ಗ್ರಾ.ಕು.ನೀ & 
ನೈರ್ಮಲ್ಯ ವಿಭಾಗ, 
ವಿಜಯನಗರ ವಿಭಾಗ ಕಛೇರಿ 
ಕಟ್ಟಡ ನಿರ್ಮಾಣ 
ರೂ.200.00 ಲಕ್ಷ 


200.00 


200.00 


ಸಹಾಯಕ ಕಾರ್ಯನಿರ್ವಾಹಕ 
ಅಭಿಯಂತರರು, ಪಂ.ರಾ.ಇಂ. 
ಉಪವಿಭಾಗ, ಹರಪನಹಳ್ಳಿ 
ಉಪ ವಿಭಾಗ ಕಛೇರಿ ಕಟ್ಟಿಡದ 
ನಿರ್ಮಾಣ ರೂ.200.00 ಲಕ್ಷ 


ಮುಖ್ಯ ಕಾರ್ಯನಿರ್ಪ೯ 


200.00 


ಸ್ಟ | 
ಜಿಲ್ಲಾ ಪ೦ಚಾಯತ್‌, ವಿಜಯನಗರ ಸ್‌ 


ಹಿರಿಯ ನಿರ್ದೇಶಕರು, ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು, ಮಾನವ ಅಭಿವೃದ್ದಿ ವಿಭಾಗ, 


